ಸಂಖ್ಯೆ: E 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 


ಈ ಆರ್ಥಿಕ ಮಿತವ್ಯಯ 
ಆದೇಶವನ್ನು ಸಂಪೂರ್ಣವಾಗಿ 
ಹಿಂಪಡೆಯಲಾಗಿದೆಯೇ: 
ಇಲ್ಲದಿದ್ದಲ್ಲಿ 
ಸಡಿಲಗೊಳಿಸಿದೆಯೇ: ಸಡಿಲಿಕೆ 
ವಿವರದೊಂದಿಗೆ 


ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ 
ರಾಜಸ್ವ ಸಂಗ್ರಹಣೆಯಲ್ಲಿ ತೀವ್ರ ಕುಸಿತ 
ಉಂ೦ಟಾಗಿದ್ದುದರಿಂದ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ 
ತರುವ ನಿಟ್ಟಿನಲ್ಲಿ ಮತ್ತು ಇದಕ್ಕಾಗಿ ಸರ್ಕಾರದ 
ವೆಜ್ವದ ಬಾಬ್ರಿನಲ್ಲಿ ಮಿತವ್ಯಯ ಪಾಲಿಸುವುದು 
ಅನಿವಾರ್ಯವಾಗಿದ್ದುದರಿಂದ ಅನುದಾನಿತ ಶಿಕ್ಷಣ 
ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ಮೆಗಳನ್ನು ಭರ್ತಿ 
ಮಾಡಲು ಮತ್ತು ವೇತನಾನುದಾನಕ್ಕೆ ಒಳಪಡಿಸುವ 
ಕುರಿತಂತೆ ಸುತ್ತೋಲೆ ಸ೦ಖ್ಯೆ: ಆಇ 157 ವೆಚ್ಚಿ-8/2020, 
ದಿನಾ೦ಕ:10-06-2020ರನ್ನಯ ನಿರ್ಬಂಧ ವಿಧಿಸಿ 
ಸೂಚನೆಗಳನ್ನು ನೀಡಲಾಗಿರುತ್ತದೆ. 


ಮಿತವ್ಯಯ ಆದೇಶವನ್ನು 
ಹಿಂಪಡೆದಿರುವುದಿಲ್ಲ. 
ಆದಾಗ್ಯೂ, ಶೈಕ್ಷಣಿಕ ಹಿತದೃ್ಯಷ್ಠಿ ಮತ್ತು ಅಭ್ಯರ್ಥಿಗಳ 
ವಯೋಮಿತಿ ಮೀರುವುದನ್ನು ಪರಿಗಣಿಸಿ, ಖಾಸಗಿ 
ಅನುದಾವನಿತ ಪ್ರೌಢಶಾಲೆ, ಪದವಿಪೂರ್ವ ಮತ್ತು 
ಪದವಿ ಕಾಲೇಜುಗಳಲ್ಲಿ ದಿನಾ೦ಕ:31-12-2015ರ 
ಅಂತ್ಯಕ್ಕೆ ನಿವೃತ್ತಿ, ಮರಣ, ರಾಜೀನಾಮೆ ಇತರೆ 
ಕಾರಣಗಳಿಂದ ಖಾಲಿ ಉಂಟಾಗಿರುವ ಹುದ್ದೆಗಳ ಪೈಕ 
ಈಗಾಗಲೇ ಸರ್ಕಾರದಿಂದ ಅನುಮೋದನೆಗೊಂಡು 
ನೇಮಕಾತಿ ಪ್ರಕ್ರಿಯೆಯು ಇಲಾಖೆಯಲ್ಲಿ ಅಂತಿಮ 
ಹಂತದಲ್ಲಿ ಬಾಕಿ ಇರುವ ಕ್ರಮವಾಗಿ 257, 173, 
ಮತ್ತು 371ಬೋಧಕ ಹುದ್ದೆಗಳಿಗೆ ನೇಮಕಾತಿ 
ಆದೇಶವನ್ನು 2021-22ನೇ ಶೈಕ್ಷಣಿಕ ವರ್ಷ 
ಪ್ರಾರಂಭಗೊಂಡ ನಂತರ ನೀಡಲು 
ಸಹಮತಿಸಲಾಗಿರುತ್ತದೆ. 


ಸಂಖ್ಯೆ: ಆಇ 220 ಮೆಚ್ಚಿ -8/2022 


[oe SA 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


21 


